ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1602 (1858) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಕೆ.ಎ. ತಿಷ್ಪೇಸ್ವಾಮಿ (ನಾಮನಿರ್ದೇ ಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತ್ತರಿಸುವ ಸಚಿವರು: ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರು 


ವಿಷಯ: 9-Waste (Electronic Waste) ಬಗ್ಗೆ 


(ಅ) ಹೊರ ರಾಷ್ಟ್ರಗಳಿಂದ 2ನೇ ಹಂತದ ಉಪಯೋಗಕ್ಕಾಗಿ ಬಳಕೆಯಾದ ಎಲೆಕ್ಟ್ಯಾನಿಕ್‌ 
ಉಪಕರಣಗಳು ಕರ್ನಾಟಿಕ ರಾಜ್ಯಕ್ಕೆ ಸ್ವೀಕೃತವಾಗುತ್ತಿವೆಯೇ; ಈ ಉಪಕರಣಗಳು ಇ-Waste (Electronic 
Waste) ಏಂದು ವರ್ಗೀಕರಣವಾಗುವುದಿಲ್ಲವೇ; (ವಿವರ ನೀಡುವುದು) 


(ಆ) ರಾಜ್ಯದಲ್ಲಿ ಪ್ರತಿವರ್ಷ ಉತ್ಪನ್ನವಾಗುವ -w೩ೀ ಎಷ್ಟು; (ಕಳೆದ 3 ವರ್ಷದ ಜಿಲ್ಲಾವಾರು ವಿವರ 
ನೀಡುವುದು) ಈ ರೀತಿ ವರ್ಗೀಕರಿಸಿದ “೩ ನಲ್ಲಿ ಅಂದಾಜು ಎಷ್ಟು ಪ್ರಮಾಣದಷ್ಟು €-w೩ೀ ನ್ನು 
ಮರು ಬಳಕೆಯಾಗುತ್ತಿದೆ ಮತ್ತು ಪರಿಷ್ಕತವಾಗಿರುತ್ತದೆ; ಇದರಲ್ಲಿ ಬಹುತೇಕ ಭಾಗ ಅಸಂಘಟಿತ 
ವಲಯದಲ್ಲಿ ಇದ್ದು, ಈ ಸಮಸ್ಯೆ ಆತ೦ಕಕಾರಿಯಾಗಿರುವುದು ರಾಜ್ಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಹಾಗಿದ್ದಲ್ಲಿ, ಕೈಗೊಂಡ ಕ್ರಮಗಳ ಬಗ್ಗೆ ವಿವರ ನೀಡುವುದು; 


(ಇ) ಈ ಬಗ್ಗೆ ಕೇ೦ದ್ರ ಅಥವಾ ರಾಜ್ಯ ಸರ್ಕಾರವಾಗಲೀ ಅಥವಾ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ 
ಮಂಡಳಿ ಅಥವಾ ಕರ್ನಾಟಿಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ (K5PC€B) €-wstನಲ್ಲಿ ಯಾವ 
ಬಗೆಯ ನ್ನು ಪರಿಸರ ಮತ್ತು ವಾಯು ಮಾಲಿನ್ಯವಿಲ್ಲದೆ ಹಾಗೂ ಆರೋಗ್ಯಕ್ಕೆ 
ಹಾನಿಕರವಾಗದೆ ಮರುಬಳಕೆ ಮತ್ತು ಪರಿಷ್ಠರಿಸಬಹುದು ಎಂದು ಮಾರ್ಗದರ್ಶನವುಳ್ಳ ಅಧಿಸೂಚನೆ 
ಹೊರಡಿಸಿದೆಯೇ; (ವಿವರ ನೀಡುವುದು) 


(ಈ) ಕೇ೦ದ್ರ ಸರ್ಕಾರದ €P€8 ರೂಪಿಸಿರುವ ನಿಯಮಗಳನ್ನು ಮತ್ತು ಕರ್ನಾಟಿಕ ರಾಜ್ಯ ಮಾಲಿನ್ಯ 
ನಿಯಂತ್‌ರಣ ಮಂಡಳಿ ರೂಪಿಸಿರುವ ಮಾರ್ಗದರ್ಶನಗಳ ಉಲ್ಲಂಘನೆ ಪ್ರಕರಣಗಳೆಷ್ಟು; ಇಂತಹ 
ಪ್ರಕರಣಗಳಲ್ಲಿ ಕೈಗೊಂಡ ಕ್ರಮಗಳೇನು; (ವಿವರ ನೀಡುವುದು) 


(ಉ) ಒಟ್ಟಾರೆ ರಾಜ್ಯದಲ್ಲಿ ಆಧುನಿಕ ರೀತಿಯಲ್ಲಿ €-wತೀಸಂ೦ಗ್ರಹ, ನಿರ್ವಹಣೆ ಮತ್ತು ವಿಲೇವಾರಿ ಬಗ್ಗೆ 
ರೂಪಿಸಿರುವ ಮೇಲುಸ್ತುವಾರಿ ಮತ್ತು ಮೂಲ ಸೌಕರ್ಯದ ವ್ಯವಸ್ಥೆಗಳೇನು; 


(ಊ) ಈ ದಿಸೆಯಲ್ಲಿ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಕುಶಲತೆ ಮತ್ತು ಪರಿಣತಿಯನ್ನು ಬಳಸಿಕೊಳ್ಳುವ 
ಆಲೋಚನೆ ಇದೆಯೇ? 


